ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ } 

ಸದಸ್ಯರ ಹೆಸರು : ಶ್ರೀಕೆ. ಪ್ರತಾಪಚಂದ್ರ ಶೆಟ್ಟಿ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 
ಉತ್ತರಿಸಬೇಕಾದ ಸಚಿವರು : ಸಾರಿಗೆ ಹಾಗೂ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಚಿವರು 
ಉತ್ತರಿಸಬೇಕಾದ ದಿನಾಂಕ : 24-12-2021 

ಕ್ರ.ಸಂ. ಪ್ರಶ್ನೆ ಉತ್ತರ 


ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಾದೇಶಿಕ 
ಸಾರಿಗೆ ಆಯುಕ್ತರ ಕಛೇರಿಯಲ್ಲಿ ನೋಂದಣಿಯಾದ 
ಎಂ.ಸಿ, ಎಲ್‌.ಎಮ್‌.ವಿ, ಹೆಚ್‌.ಜಿ. ಎಮ್‌ವಿ 
ವಾಹನಗಳ ಸಂಖ್ಯೆ ಎಷ್ಟು (ತಾಲ್ಲೂಕುವಾರು, 
ವಾಹನವಾರು ಮಾಹಿತಿ ಯನ್ನು ನೀಡುವುದು) 
ಕಳೆದ ಮೂರು ವರ್ಷಗಳಲ್ಲಿ ಜಿಲ್ಲೆಯಲ್ಲಿ ಹೊಸದಾಗಿ 
ನೋಂದಣಿಯಾದ ಎಂ.ಸಿ, ಎಲ್‌.ಎಮ್‌.ವಿ, 
ಹೆಚ್‌.ಜಿ.ಎಮ್‌.ವಿ ವಾಹನಗಳ ಸಂಖ್ಯೆ ಎಷ್ಟು 
(ವರ್ಷವಾರು, ತಾಲ್ಲೂಕುವಾರು, ವಾಹನವಾರು 
ಮಾಹಿತಿಯನ್ನು ನೀಡುವುದು) 

ಜಿಲ್ಲೆಯಲ್ಲಿ ಅತಿ ಹೆಚ್ಚು ವಾಹನಗಳು ನೋಂದಣಿ 
ಯಾಗುವ ಅವಿಭಜಿತ ಕುಂದಾಪುರ ತಾಲ್ಲೂಕಿನಲ್ಲಿ 
ಖಾಯಂ ಪ್ರಾದೇಶಿಕ ಸಾರಿಗೆ ಆಯುಕ್ತರ ಕಛೇರಿ 
ಸ್ಥಾಪಿಸುವ ಪ್ರಸ್ತಾವನೆಯು ಯಾವ ಹಂತದಲ್ಲಿದೆ: ಈ 
ಕುರಿತು ಇಲಾಖೆಯಿಂದ ಸ್ಥಳ ಗುರುತಿಸ ಲಾಗಿದೆಯೇ; 
ಜನರ ಬಹುಕಾಲದ ಬೇಡಿಕೆಯನ್ನು ಸರ್ಕಾರ ಯಾವ 
ಕಾಲಮಿತಿ ಯಲ್ಲಿ ಈಡೇರಿಸುವುದು? 


ಉಡುಪಿ ಪ್ರಾದೇಶಿಕ ಸಾರಿಗೆ ಕಛೇರಿ ಸೇರಿದಂತೆ ದಕ್ಷಿಣ 
ಕನ್ನಡ ಜಿಲ್ಲೆಯ ಪ್ರಾದೇಶಿಕ / ಸಹಾಯಕ ಪ್ರಾದೇಶಿಕ ಸಾರಿಗೆ 
ಕಛೇರಿಗಳಲ್ಲಿ ನೋಂದಣಿಯಾದ ಎಂ.ಸಿ, ಎಲ್‌.ಎಮ್‌.ವಿ, ಹೆಚ್‌.ಜಿ. 
ಎಮ್‌. ವಿ ವಾಹನಗಳ ಸಂಖ್ಯೆಯ ವಿವರಗಳನ್ನು ಅಸುಬಂಧ-1 ರಲ್ಲಿ 
ಒದಗಿಸಲಾಗಿದೆ. 
ಕಳೆದ ಮೂರು ವರ್ಷಗಳಲ್ಲಿ ಜಿಲ್ಲೆಯಲ್ಲಿ ಹೊಸದಾಗಿ 
ನೋಂದಣಿಯಾದ ಎಂ.ಸಿ, ಎಲ್‌.ಎಮ್‌.ವಿ, ಹೆಚ್‌.ಜಿ.ಎಮ್‌.ವಿ 
ವಾಹನಗಳ ಸಂಖ್ಯೆಯ ವಿವರಗಳನ್ನು ಅನುಬಂಧ-2 ರಲ್ಲಿ 
ದಗಿಸಲಾಗಿದೆ. 


ಕುಂದಾಪುರ ತಾಲ್ಲೂಕಿನಲ್ಲಿ ಹೊಸದಾಗಿ ಸಹಾಯಕ ಪ್ರಾದೇಶಿಕ 
ಸಾರಿಗೆ ಅಧಿಕಾರಿ ಕಛೇರಿಯನ್ನು ಸ್ಥಾಪಿಸುವ ಕುರಿತಂತೆ ಆರ್ಥಿಕ 
ಇಲಾಖೆಯು ಕುಂದಾಪುರ ಮತ್ತು ಬೈಂದೂರು ತಾಲ್ಲೂಕು 
ವ್ಯಾಪ್ತಿಯಲ್ಲಿ ನೋಂದಣಿಯಾಗಿರುವ ವಾಹನಗಳ ಬಗ್ಗೆ ಹೆಚ್ಚುವರಿ 
ಮಾಹಿತಿಯನ್ನು ಕೋರಿರುತ್ತದೆ. ಸಾರಿಗೆ ಆಯುಕ್ತರು, ಸರ್ಕಾರಕ್ಕೆ 

ರೆದ ದಿನಾಂಕ: 17-12-2021ರ ಪತ್ರದಲ್ಲಿ ನೊಂದಣಿಯಾಗಿರುವ 
ವಾಹನಗಳ ಬಗ್ಗೆ ಮಾಹಿತಿಯನ್ನು ಸಲ್ಲಿಸಿದ್ದು ಹೊಸದಾಗಿ 
ಸಹಾಯಕ ಪ್ರಾದೇಶಿಕ ಸಾರಿಗೆ ಕಛೇರಿಯನ್ನು ತೆರೆಯುವ 
ಸಂಬಂಧ ನಿಗದಿಪಡಿಸಿರುವ ಮಾನದಂಡಗಳನ್ನು ಹಾಗೂ ಆರ್ಥಿಕ 
ಪರಿಣಾಮಗಳನ್ನು ಪರಿಗಣಿಸಿ ಕುಂದಾಪುರ ತಾಲ್ಲೂಕಿನಲ್ಲಿ 
ಹೊಸದಾಗಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ 
ಕಛೇರಿಯನ್ನು ಪ್ರಾರಂಭಿಸುವ ಬಗ್ಗೆ ನಿಯಮಾನುಸಾರ ಅಗತ್ಯಕ್ರಮ 
ವಹಿಸಲಾಗುವುದು. 


ಟಿಡಿ 125 ಟಿಡಿಕ್ಯೂ 2021 


| (by nooo) ; Je 
(ಬಿ. ಶ್ರೀರಾಮುಲು) 


ಸಾರಿಗೆ ಮತ್ತು ಪರಿಶಿಷ್ಟ 
ಪಂಗಡಗಳ ಕಲ್ಯಾಣ ಸಚಿವರು. 


P TD/125/TD0/2021-DO-Trans 
3429138/2024/TDS02 


ಸಸಂ: ುಬಂಧ-1 


ಉಡುಪಿ ಪ್ರಾದೇಶಿಕ ಸಾರಿಗೆ ಕಛೇರಿ ಸೇರಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಾದೇಶಿಕ / ಸಹಾಯಕ 
ಪ್ರಾದೇಶಿಕ ಸಾರಿಗೆ ಕಛೇರಿಗಳಲ್ಲಿ ನೋಂದಣಿಯಾದ ಎಂ.ಸಿ, ಎಲ್‌. ಎಮ್‌. ವಿ, ಹೆಚ್‌. ಜಿ. ಎಮ್‌.ವಿ 
ವಾಹನಗಳ ಸಂಖ್ಯೆಯ ವಿವರಗಳು. (31-03-2021ರ ಅಂತ್ಯಕ್ಕೆ) 


ಉಸಾಆ& ಹಿಪ್ರಾಸಾಕ/ | 


ಸೃ] ಜಲ್ಲೆ ಪಾದೇಶಿಕ /ಸಪ್ರಾಸಾಕ | ಎಂಸಿ. |ಎಲ್‌ಎಂವಿ. | ಹೆಚ್‌ಜಿ.ಎಂ.ವಿ 
0. 
yt ಹೆಸರು 
Y. ಉಡುಪಿ ಪ್ರಾಸಾಕ, ಉಡುಪಿ | 346655 
2 | ದಕ್ಷಿಣಕನ್ನಡ |1. ಉಸಾಆ ಹಿ ಹಿಪ್ರಾಸಾಕ, 374251 
ಮಂಗಳೂರು | 

2. ಪ್ರಾಸಾಕ, ಪುತ್ತೂರು 

3. ಸಪಾಸಾಕ, ಬಂಟ್ಕಾಳ 

ಒಟ್ಟು 994914 

ಅ ೦ಧ- 


ಕಳೆದ ಮೂರು ವರ್ಷಗಳಲ್ಲಿ ಉಡುಪಿ ಮತ್ತು ದಕ್ಷಿಣ ಕನುಡ ಜಿಲ್ಲೆಯಲ್ಲಿ ಹೊಸದಾಗಿ ಸೋಂದಣಿಯಾದ 
ಎಂ.ಸಿ, ಎಲ್‌. ಎಮ್‌. ವಿ, ಹೆಚ್‌ . ಜಿ. ಎಮ್‌. ವಿ ವಾಹನಗಳ ವರ್ಷವಾರು ವಿವರಗಳು 


10300 
15133 


18370 468 
2 
54784 | 18266 | 15246 


58920 


